ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ' 
ಸದಸ್ಥರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


po 


440 


ಶ್ರೀ ಪಿ.ಆರ್‌. ರಮೇಶ್‌ (ನಾಮ ವಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 04.02.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 
KEK 
| ಪ್ರಶ್ರೆ ಉತ್ತದೆ 
ಆಅ) |! ಅದಾನಿ ಸಂಸ್ಥೆಯ ಒಡೆತನದ ಉಡುಪಿ | ವಿದ್ಯುತ್‌ ಖರೀದಿ ಒಪಲ್ಬದದ ಪ್ರಕಾರ ವಿದ್ಯುತ್‌ ದರವನ್ನು 
ಪವರ್‌ ಕಾರ್ಪೋರೇಪನ್‌ ಲಿಮಿಟಿಡ್‌ | ಕೀಂದ್ದೀಯ ವಿದ್ಯತ್‌, ನಿಯಂತ್ರಣ ಆಯೋಗವು 


ಅಡಿಯಲ್ಲಿ ಈ ಹಿಂದೆ ರಾಜ್ಯದ ವಿದ್ಯುತ್‌ 
ಸರಬರಾಜು ಕಂಪವಿಗಳ ಮೂಲಕ 
ವಿದ್ಯುತ್‌ ಖರೀದಿಯ ಒಪಲ್ಬದದ 
ಅನ್ಸಯ 26.05.2005 ರಿಂದ ಮಾರ್ಜ್‌ 
ಮಾಹೆ. 2020 ರವರೆಗೆ ಪ್ರತಿ ವಿದ್ಯುತ್‌ 
ಯುನಿಟ್‌ಗೆ ದರ ರೂ.1.45/- (Fixed Rate) 
ನಿಗೆದಿಯಾಗಿದ್ದು, ಪ್ರಸ್ತುತ ಏಪ್ರಿಲ್‌ 2020 
ರಿಂದ ಪ್ರತಿ ಯುನಿಟ್‌ಗೆ ಕನಿಷ್ಟ ದರ 
ರೂ.291/- ರಿಂದ ಗರಿಷ್ಟ ದರ ರೂ.3.72/- 
ಪಡೆಗೆ ಖರೀದಿಸು ಮೂಲಕ ಬತ 
ಸರಬರಾಜು ಕಂಪನಿಗಳಿಗೆ ಸುಮಾರು 
ರೂ.1600 ಕೋಟಿ ರೂಪಾಯಿಗಳ ನಪ್ಪ 
ಉಂಟಾಗುತ್ತಿರುವ ವಿಷಯ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: . 


ನಿತ | 


ನಿರ್ಧರಿಸುತ್ತದೆ. ಪ್ರಸ್ತುತ, €೯್ಣ€ ಆದೇಶ ದಿನಾಂಕ: 22.01.2020 
ರ ಪ್ರಕಾರ ೯d €೦5t ಪ್ರತಿ ಯೂನಿಟಿಗೆ ರೂ.145/ ರಂತೆ 
ಪಾಪವತಿಸುತ್ತಿದೆ್ನೆವೆ. . ಎನರ್ಜಿ ದರವು ಪ್ರತಿ ತಿಂಗಳು ಕಲ್ಲಿದ್ದಲು, 
ಸುಣ್ಣದ ಕಲ್ಲು (ಲೈಮ್‌) ಮೆತ್ತು ತೈಲ ದರಗಳ ಏರಿಳಿತ ಮತ್ತು 
ಅದರ 6.C¥ (Gross Calorific Value)ಗೆ ಅನುಗುಣವಾಗಿರುತ್ತದೆ. 
ಎನರ್ಜಿ ದರವು ಏಪ್ರಿಲ್‌ 2020 ರಿಂದ ಡಿಸೆ೦ಬರ್‌ 2020 ರವರೆಗೆ 
ಕನಿಷ್ಟ ದರ ರೂ.೭756/ ಯೂನಿಟೆಗೂ ಗರಿಷ್ಟ ದರ ರೂ. 3.72 / 
ಯೂನಿಟ್‌ ಆಗಿರುತ್ತದೆ. 


ಸದರಿ ವಿದ್ಯುದಾಗಾರದಿಂದ ಪಡೆಯುವ ವಿದ್ಯುತ್ತನ್ನು 
ಕೆ.ಇ.ಆರ್‌.ಸಿ ಮತ್ತು ಸಿ.ಇಆರ್‌.ಸಿ ರವರ ವಿಯಮಾವಳಿಗಳ 
ಪ್ರಕಾರವೇ ನಿಭಾಯಿಸುತ್ತಿರುವುದರಿಂದ, ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಸುಮಾರು ರೂ.160 ಕೋಟಿ ನಷ್ಟ 
ಉಂಟಾಗಿರುವ ಹೇಳಿಕೆಯು ಸತ್ಯಕೆ ದೂರವಾಗಿದೆ. 


ಆ) 


ಬಂದಿದ್ದಲ್ಲಿ ಸರ್ಕಾರದ ಕ್ರಮವೇನು: 
(ವಿವರ ನೀಡುವುದು) 


ಉದ್ಭವಿಸುವುದಿಲ್ಲ. 


ಇ) 


ಸದರಿ ದುಂದು ಬೆಚ್ಚಿದ ಖರೀದಿಯಿಂದ 
ಖಾಸಗಿಯವಬರೆಗೆ ಲಾಭವಾಗುತ್ತಿದ್ದು, 
ಸರ್ಕಾರದ ಬೊಕ್ಕಸಕ್ಕೆ ಹಾಗೂ 
ಸಾರ್ವಜವಿಕರ ವಿಶ್ವಾಸಕ್ಕೆ ದಕ್ನೆಯಾಗುವ 
ಕುರಿತು ಸರ್ಕಾರದ ಚಿ೦ತನೆ ಏನು: (ವಿವರ 
ನೀಡುವುದು) 


ವಿದ್ಯತ್‌ ' ಲಭ್ಯತೆಯನ್ನು ಹಾಗೂ' ವಿತರಣಾ 
ಕಂಪನಿಗಳಿಂದ. ವಿದ್ಯತ್‌ ಬೇಡಿಕೆಯನ್ನು ಪಡೆದು, ವಿತರಣಾ 
ಕಂಪನಿಗಳ ಬೇಡಿಕೆಗೆ ಕೆ.ಇ.ಆರ್‌.ಸಿ 
ಹಾಗೂ ಸಿ.ಇ.ಆರ್‌.ಸಿ ನಿಯಮಾವಳಿಗಳ ಪ್ರಕಾರ ಉತ್ಪಾದನಾ 
| ಕಂಪನಿಗಳಿಗೆ Schedule 
ವಿದ್ಯುತ್ತನ್ನು ವಿತರಿಸುತ್ತದೆ. 


ಅಮಗುಣಪಾಗಿ 


SO RTO 


ಆದುದರಿಂದ, ಯಾವುದೇ ಒಂದು ನಿರ್ಧಿಷ್ಟ ಕಂಪನಿಗೆ 
ಲಾಭವನ್ನು ಉಂಟು ಮಾಡುವ ಹಾಗೂ ಸರ್ಕಾರದ ಬೊಕ್ಕಸಕ್ಕೆ 
ಮತ್ತು ಸಾರ್ವಜನಿಕರ ವಿಶ್ವಾಸಕ್ಕೆ ಧಕ್ಕೆಯಾಗುವ ಪ್ರಶ್ನೆಯು 


NR 
| ಉದ್ಭವಿಸುವುದಿಲ್ಲ. 


ನೀಡಿ ವಿತರಣಾ ಕಂಪನಿಗಳಿಗೆ 


[ia 


ಅದಾನಿ ಸಂಸ್ಥೆ ಮತ್ತು ರಾಜ್ಯ ಸರ್ಕಾರದ 
ನಡುವೆ ಏರ್ಪಟ್ಟ ಒಡಂಬಡಿಕೆಗೆ ರಾಜ್ಯ 
ಯಾವ ಯಾವ 


ಸರ್ಕಾರದ 

ಇಲಾಖೆಗಳಿಂದ ಒಮ್ಬಿಗೆಯನ್ನು 
ಪಡೆಯಲಾಗಿದೆ? (ಪೂರ್ಣ 
ಮಾಹಿತಿಯನ್ನು ದಾಖಲೆ ಸಮೇತ 
ನೀಡುವುದು) 


1200 ಮೆವ್ಯಾ ವಿದ್ಯುಚ್ನಕ್ಲಿ ಉತ್ಪಾದಿಸುವ ಕಲ್ಲಿದ್ದಲು 
ಆಧಾರಿತ ಉಡುಪಿ ಉಷ್ನ ವಿದ್ಯುತ್‌ ಯೋಜನೆಯಿಂದ ಶೇ. 90 
ರಷ್ಟು  ವಿದ್ಯುಚ್ನಕಿಯನ್ನು ಪಡೆಯಲು 
ಅನುಮೋದನೆಯ ಆಧಾರದ ಮೇಲೆ ಕರ್ನಾಟಕ ರಾಜ್ಯದ 
ವಿದ್ಯತ್‌ ಸರಬರಾಜು ಕಂಪನಿಗಳು 26.12.2005 ರಂದು 
ಉಡುಪಿ ಪವರ್‌ ಕಾರ್ಪೊರೇಪನ್‌ ಲಿಮಿಟೆಡ್‌ ಸಂಸ್ಥೆಯೊಡನೆ 
ವಿದ್ಯುತ್‌ ಖರೀದಿ ಒಪಲ್ಬದವನ್ನು ಮಾಡಿಕೊಂಡಿದ್ದು, 2015 
ರಲ್ಲಿ ಈ ಯೋಜನೆಯ ಒಡೆತನವನ್ನು ಮೆ: ಅದಾನಿ 
ಸಂಸ್ಥೆಯವರು ಪಡೆದುಕೊಂಡಿರುತ್ತಾರೆ. ಸಕ್ಷಮ 
ಪ್ರಾಧಿಕಾರವಾದ ರಿಜಿಸ್ಟರ್‌ ಆಫ್‌ ಕಂಪನೀಸ್‌ ರವರಿಂದ 
ಒಡೆತನವನ್ನು ಬದಲಾಯಿಸಲು ಅನುಮತಿಯನ್ನು 
ಪಡೆದಿರುತ್ತಾರೆ. ಮೆ! ಅದಾನಿ ಸಂಸ್ಥೆ ಮತ್ತು ರಾಜ್ಯ 


"| ಸರ್ಕಾರದ ನಡುವೆ ಈ ಬಗ್ಗೆ ಯಾವುದೇ ಒಡಂಬಡಿಕೆ 


ಮಾಡಿಕೊಂಡಿರುವುದಿಲ್ಲ. 


ಈ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ 
ಬೇರೆ . ಬೇರೆ ಇಲಾಖೆಗಳಿಂದ ಪಡೆಯಬೆಣಾಗಿರುವ 
ಅನುಮೋದನೆ / ಒಪ್ಪಿಗೆಗಳನ್ನು ಮೆ! ಉಡುಪಿ ಪವರ್‌ 
ಕಾರ್ಪೋರೇಷನ್‌ ಲಿಮಿಟಿಡ್‌ ರವರೇ ಪಡೆಯುತಿದ್ದಾರೆ. 


ಸರ್ಕಾರದ [| 


ಸಂಖ್ಯೆ: ಎನರ್ಜಿ 15 ಇಬಿಎಸ್‌ 2021 


ಶೆ. 
(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


